ಕರ್ನಾಟಕ ವಿಧಾನ ಪರಿಷತು 


| ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 


% 

ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


» ೪ 


668 

ಶ್ರೀ ಅ.ದೇವೇಗೌಡ 
12-03-2020 

ಮಾನ್ಯ ಜಲಸಂಪನ್ಮೂಲ ಸಚಿವರು 


ಪ್ರಶ್ನೆಗಳು 


ಉತ್ತರಗಳು 


5 
ಸಂ 
ಅ 


ಹೇಮಾವತಿ ನದಿಯಿಂದ ನಾಲೆಯ ಮೂಲಕ 


ರಾಮನಗರ ಜಕ್ಷಯ `ಮಾಗಡ ತಾಲ್ಲೂಕಿಗೆ [ಪಂ 


ಪ್‌ಹೌಸ್‌ ಕಾಮಗಾರಿ `ಬಹುತೇಕ' ಪೊರ್ಣಗೊಂಡಿದ್ದು, 
ಪಂಪು ಮತ್ತು ಮೋಟಾರ್‌ಗಳ ಅಳವಡಿಕೆ ಕಾಮಗಾರಿ 


ಕಾಮಗಾರಿಯು ತ್ವರಿತವಾಗಿ ಪೂರ್ಣಗೊಳ್ಳಲು 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ; 


3 


ಮಾಗಔ `ತಾಲ್ಲೂಕಿನೆ ಜನೆತೆಗೆ ಕುಡಿಯುವ 
ನೀರಿನ ಬವಣೆ ಹೆಚ್ಚಾಗಿದ್ದು, ಹೇಮಾವತಿ 


ನದಿಯಿಂದ ನಾಲೆಯ ಮೂಲಕ ಹರಿಸುವ 
ಕುಡಿಯುವ ನೀರು ಕಾಮಗಾರಿಯು 2020 
ರೊಳಗಾಗಿ ಪೂರ್ಣಗೊಳ್ಳುವ ನಿರೀಕ್ಷೆ 
ಇದೆಯೇ ? 


ಕುಡಿಯುವ ನೀರನ್ನು ಹರಿಸುವ ಪೂರ್ಣಗೊಂಡಿರುತ್ತದೆ. ವದ್ಯುತ್‌ ಸಬ್‌ ಸ್ಟೇಷನ್‌ನ ಸಿವಿಲ್‌ 
ಕಾಮಗಾರಿಯು ಪ್ರಸ್ತುತ ಯಾವ | ಕಾಮಗಾರಿ ಹಾಗೂ ರೈಸಿಂಗ್‌ ಮೇನ್‌ನ ಕಾಮಗಾರಿ 
ಹಂತದಲ್ಲಿದೆ ; ಪ್ರಗತಿಯಲ್ಲಿರುತ್ತದೆ. 

೫4 ರಕ ಪ್ರಾರಂಭವಾದ ''ಈ1ಸದರ ಯೋಜನೆಯ ಗ್ರಾವಿಟಿ '`'ಮೈನ್‌ನ್ಲಿ ಪೈಪ್‌ 
ಕಾಮಗಾರಿಯು ವಿಳಂಬವಾಗುತ್ತಿದ್ದು, ಬದಲಾವಣೆ ಹಾಗೂ ಪಥ ಬದಲಾವಣೆಯಿಂದಾಗಿ ಹೆಚ್ಚುವರಿ 


ಆರ್ಥಿಕ ಹೊರೆ ಉಂಟಾಗಿದ್ದು, ಪರಿಷ್ಮತ ಅಂದಾಜನ್ನು 
ಕಾವೇರಿ ನೀರಾವರಿ ನಿಗಮದಿಂದ ತಯಾರಿಸಲಾಗಿತ್ತು. ಆದರೆ 
ಈಗಾಗಲೇ ಅನುಮೋದಿಸಲಾದ ಕಾಮಗಾರಿಗಳ 
ಕಾರ್ಯಭಾರ ಅಧಿಕವಾಗಿರುವುದರಿಂದ ಕಾಮಗಾರಿಯನ್ನು 
ಕೈಗೆತ್ತಿಕೊಳ್ಳುವುದನ್ನು ಕೈಬಿಡುವಂತೆ ಆರ್ಥಿಕ ಇಲಾಖೆಯು 
ತಿಳಿಸಿದ್ದರಿಂದ, ಕಾಮಗಾರಿಯನ್ನು ಸ್ಥಗಿತಗೊಳಿಸಲಾಗಿದೆ. 


ಭೂಸ್ತಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸಲು ಮತ್ತು ಪರಿಷ್ಕತ 
ಅಂದಾಜು ಪಟ್ಟಿಗೆ ಅನುಮೋದನೆ ನೀಡುವ ಪ್ರಸ್ತಾವನೆ 


ಪರಿಶೀಲನೆಯಲ್ಲಿದೆ. ಅನುಮೋದನೆ ದೊರೆತ ನಂತರ 
ಅನುದಾನದ ಲಭ್ಯತೆಗೆ ಅನುಗುಣವಾಗಿ 
ಅನುಷ್ಠಾನಗೊಳಿಸಲಾಗುವುದು. 


ಸಂಖ್ಛೆ:ಜಸಂಇ 22 ಎನ್‌ಎಲ್‌ಎ 2020 


ಪೌ Se 
(ರಮೇಶ್‌ ಲ. ಜಾರಕಿಹೊಳಿ) 
ಜಲಸಂಪ ಪನ್ಮೂಲ ಸ ಸಚಿವರು 


